[SY 


ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು : ಶ್ರೀ ಅಲ್ಲಂ ವೀರಭದ್ರಪ್ಪ 
} - (ವಿಧಾನ ಸಭೆಯಿಂದ. 
} | ಚುನಾಯಿತರು) " 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೇ '' 787 
ಉತ್ತರಿಸಬೇಕಾದ ಸಚಿವರು :" ಮಾನ್ಯ ಕೃಷಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 17-09-2021 
ಕ್ರ.ಸಂ "ಪ್ರಶ್ನೆ - ಉತ್ತರ 


ಅ: | ಬಳ್ಳಾರಿ ತಾಲ್ಲೂಕಿನಲ್ಲಿರುವ ಅತೀ ವೈಶಿಷ್ಟ | ಇಲ್ಲ 
ಹಾಗೂ ಹಳೆ ಅಗ್ರಿಕಲ್ಬರ್‌ ಫಾರ್ಮಿಂಗ್‌ 
ಅನ್ನು ವಿನೂತನ ಸಾಂಕ್ರಾಮಿಕ ರೋಗಗಳ 
ಪರೀಕ್ಷೆ ಹಾಗೂ ವಿನೂತನ ಹೊಸ ಮಾದರಿ 
ಕೃಷಿ . ಮತ್ತು ತೋಟಗಾರಿಕೆ ಬೆಳೆಗಳ 
ಮಾರ್ಕೆಂಟಿಂಗ್‌ ಮಾಡುವ ವಿಧಾನ ಮತ್ತು 
ಸಂಶೋಧನಾ ಸಂಸ್ಥೆ ಎಂದು ಪರಿಗಣಿಸುವ 


.. | ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; . 

| "ಆ [ಹಾಗಿದ್ದಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ | ಅನ್ವಯಿಸುವುದಿಲ್ಲ. 
' ಅಗತ್ಯವಿರುವ ಮೂಲಭೂತ 
ಸೌಲಭ್ಯಗಳನ್ನು ಹೊಂದಿರುವ ಮತ್ತು 
ದಿ.ಎಂ.ಎಫ್‌ ಅನುದಾನವನ್ನು 
ಬಳಸಿಕೊಳ್ಳಲು ಸಮ್ಮಿತಿಸಿರುವ ಎಲ್ಲಾ 
ಚುನಾಯಿತ ಪ್ರತಿನಿಧಿಗಳ 


ಸಹಕಾರದೊಂದಿಗೆ ಕೃಷಿ ಮತ್ತು 
ತೋಟಗಾರಿಕೆ ಬೆಳೆಗಳ ಮಾರ್ಕೆಂಟಿಂಗ್‌ 
ಮಾಡುವ ವಿಧಾನ ಮತ್ತು ಸಂಶೋಧನಾ 


ಸಂಸ್ಥೆ ಕಾರ್ಯಾರಂಭಗೊಳಿಸಲಾಗುವುದೇ? 


ಸಂಖ್ಯೆ: AGRI-AUR/32/2021 


